ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ಡಾ: ವೈ.ಎ. ನಾರಾಯಣಸ್ಥಾಮಿ 
7} ಶಿಕ್ಷಕರ ಕೇತು 
| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2082 
ಉತ್ತರಿಸುವ ದಿನಾಂಕ 24.03.2021 
ಉತರಿಸುವ ಸಚಿವರು ವಸತಿ ಸಚಿವರು 
ಅನು ಪಶ್ನೆ ಉತ್ತರ 

ಅ | ಬೆಂಗಳೂರು ಚೆ೦ಗಳೂರು ಸಗರದ ಹೆಬ್ಬಾಳ ವಿಧಾನ ಸಭಾ ಕೇತ್ರಕ್ಕೆ 2018-19ಸೇ 
ಸಗರದ ಹೆಬ್ಬಾಳ | ಸಾಲಿನಲ್ಲಿ "ಪುಧಾನ ಮಂತಿ ಆವಾಸ್‌ ಯೋಜನೆ - ಸರ್ವರಿಗೂ ಸೂರು 
ವಿಧಾನ ಸಭಾ | ಯೋಜನೆ" ಯಡಿ ಅಫೋರ್ಡಬಲ್‌ ಹೌಸಿಂಗ್‌ ಇನ್‌ ಪಾರ್ಟಿನರ್ಶಿಪ್‌ 
ಸೇತ್ರಕ್ಕೆ 2018 | (AH) ಘಟಕದಡಿ ರೂ. 2797 ಕೋಟಿಗಳ ಅಂದಾಜು ವೆಚ್ಚದಲ್ಲಿ 412 
ರಿಂದ ಈಚೆಗೆ | ಮನೆಗಳನ್ನು ನಿರ್ಮಿಸಲು ಕೇಂದ್ರ ಸರ್ಕಾರದಿಂದ ಮಂಜೂರಾತಿ 
ಮಂಜೂರು ನೀಡಲಾಗಿದೆ. ಸದರಿ ಯೋಜನೆಯನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ದಿ 
ಮಾಡಿರುವ ಮಂಡಳಿ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ. 
ಮನೆಗಳ ಸಂಖ್ಯೆ 
ಎಷ್ಟು; (ವಿವರ | ಬೆಂಗಳೂರು ನಗರದ ಹೆಬ್ಬಾಳ ವಿಧಾನ ಸಭಾ ಸ್ನೇತ್ರಕೆ ಸಂಬಂಧಿಸಿದಂತೆ 
ನೀಡುವುದು) 2018-19ನೇ ಸಾಲಿನಲ್ಲಿ ಸದರಿ ಯೋಜನೆಯಡಿ “ಫಲಾನುಭವಿಗಳಿಂದ 

ಸ್ವಯಂ ಮನ ನಿರ್ಮಾಣ (8) ಘಟಕದಡಿ 4 ಮನೆಗಳನ್ನು ರೂ. 1400 
ಲಕ್ಷಗಳ ಯೋಜನಾ ವೆಚ್ಚದಲ್ಲಿ (ಮೊತ್ತದಲ್ಲಿ) ಕೈಗೊಳಲು ಅನುಮೋದನೆ 
ನೀಡಲಾಗಿದೆ. 

2019-20 ಹಾಗೂ 2020-21ನೇ ಸಾಲಿನಲ್ಲಿ ಯಾವುದೇ ಮನೆಗಳು 
ಮಂಜೂರಾಗಿರುವುದಿಲ್ಲ. 

ಆ |ಈ ಮನಗಳ [ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ 
ನಿರ್ಮಾಣಕ್ಕೆ ಅನುಷ್ಠಾನಗೊಳಿಸಲು ಮಂಜೂರಾದಂತೆ 412 ಮನೆಗಳ ನಿರ್ಮಾಣಕ್ಕೆ 
ಸರ್ಕಾರ ಬಿಡುಗಡೆ | ಸಂಬಂಧಿಸಿದಂತೆ ಟೆಂಡರ್‌ ಪ್ರಕ್ರಿಯೆ ಪುಗತಿಯಲ್ಲಿರುತ್ತದೆ. ಈ ಬಗ್ಗೆ 
ಮಾಡಲಾಗಿರುವ ಕಾರ್ಯಾದೇಶ (Work ೦1ರೀಗ ನೀಡಿದ ನಂತರ ಸರ್ಕಾರದಿಂದ ಅಸುದಾನ 
ಮೊತ್ತೆ ಎಷ್ಟು; ಬಿಡುಗಡೆ ಮಾಡಲಾಗುವುದು. 

ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) 
ಯಡಿಯಲ್ಲಿನ ಬಿ.ಎಲ್‌.ಸಿ. ಘಟಕದಡಿ ಮನೆ ನಿರ್ಮಿಸಿಕೊಳ್ಳಲು ಪ್ರತಿ 
ಮನೆಗೆ ರೂ. 150 ಲಕ್ಷ ಸಹಾಯಧನ ನೀಡುತ್ತದೆ. ಕೇಂದ್ರ ಸರ್ಕಾರದಿಂದ 
ದಿನಾಂಕ 27.03.2019 ರಂದು ಮೊದಲನೇ ಕಂತಿನ ಅನುದಾನ 
ಬಿಡುಗಡೆಯಾಗಿದ್ದು, ಫಲಾನುಭವಿಗಳ ಮನೆ ನಿರ್ಮಾಣ ಕಾರ್ಯದಲ್ಲಿ 
ಪ್ರಗತಿಯಾಗದ ಕಾರಣ ಯಾವುದೇ ಅನುದಾನ ಬಿಡುಗಡೆ 
ಮಾಡಿರುವುದಿಲ್ಲ. ಸದರಿ ಮನೆಗಳ ನಿರ್ಮಾಣ ಕಾರ್ಯದ ಪ್ರಗತಿಯನ್ನು 
ಜಿ.ಪಿ.ಎಸ್‌. ಆಧರಿಸಿ ಮುಂದಿನ ದಿನಗಳಲ್ಲಿ ನಿಯಮಾನುಸಾರ ಅನುದಾನ 
ಬಿಡುಗಡೆ ಮಾಡಲಾಗುವುದು. 


ಪ್ರಮು ಪ್ರಶ್ನೆ ಉತ್ತರ 
ಇ [ಯಾವ ಯಾವ [ಹೆಬ್ಬಾಳ ವಿಧಾನ ಸಭಾ ಕ್ಷೇತ್ರದಲ್ಲಿ ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ 
ಯೋಜನೆಗಳ (ನಗರ) ಯಡಿಯಲ್ಲಿ ಅನುಮೋದನೆಗೊಂಡ ಮನಗಳ ವಾರ್ಡ್‌ ವಾರು 
ಅಡಿಯಲ್ಲಿ ಈ | ವಿವರಗಳು ಕೆಳಕ೦ಡಂತಿವೆ:- 
ಯೋಜನೆಗಳನ್ನು 
ನಿರ್ಮಿಸಲಾಗುತ್ತಿ |(॥ "ಫಲಾನುಭವಿಗಳಿಂದ ಸ್ವಯಂ ಮನೆ ನಿರ್ಮಾಣ (8.೬) ಘಟಕದಡಿ 
ದೆ? (ವಿವರಗಳನ್ನು ಮಂಜೂರಾಗಿರುವ ಮನೆಗಳ ವಿವರ:- 
ವಾರ್ಡ್‌ವಾರು 
ನೀಡುವುದು) ಬಿಬಿ. ಅನು | ಅನು 
* a ಮೋದನೆ 
ಕ್ರ. | ಎಂ.ಪಿ. ಡಿ.ಪಿ.ಆ ಗೊಂಡಿರು ಮೋದನೆ 
ಸಂ.]|ಪಾರ್ಡ್‌ ರ್‌. ವ ಗೊಂಡ 
ಸಂಖ್ಯೆ ಮನೆಗಳು ದಿಸಾಂಕ 
1 19 ¢) 28,11.201 
8 
2 22 |133DUs 1 40” 
3 46 1 CSMC) 


(2 ಕರ್ನಾಟಿಕ ಕೊಳಗೇರಿ ಅಬಿವೃದ್ದಿ ಮಂಡಳಿ ವತಿಯಿ 
412 ಮನೆಗಳ ವಾರ್ಡ್‌ ವಾರು ವಿವರಗಳು ಕೆಳಕಂಡಂ 


೦ದ ನಿರ್ಮಿಸುವ 
ತಿವೆ:- 


ಕ್ರಮ | ಕೊಳಚೆ ಪ್ರದೇಶದ | ಬಿ.ಬಿ.ಎಂ.ಪಿ. | ಮೆಂಜೂರಾದೆ 
Ki ನ A ಮನೆಗಳು 
ಸಂಖೆ, ಹೆಸರು ವಾರ್ಡ್‌ ಸಂಖ್ಯೆ 
1 ಪಾಪಣ್ಣ ಗಾರ್ಡನ್‌ 20 15 
2 ಗುಡ್ಡದಹಳ್ಳಿ 2 ಹಾಗೂಂ1 [| 62 
3 SS 21 ಹಾಗೂ 22 72 
A 
4 ಕುಂತಿಗ್ರಾಮ 21 90 | 
5 ಭುವನೇಶ್ವರಿ ಸಗರ 20 51 
6 ನಾಗೇನಹಳ್ಳಿ 22 23 
7 ಮನೋರಾಯನ 22 ಹಾಗೂ ೫ 23 
ಪಾಳ್ಯ _ 
8 _ |ಕನಕನಗರ 22 iB 
9 ಜಮದ್‌ ಜ್ಯೋತಿ 5 6 
Me) 
10 _ | ನಾಗಶೆಟ್ಟಿ ಹಳ್ಳಿ 18 ಹಾಗೂ 19 11 
11 ಗೆದ್ದಲಹಳ್ಳಿ 18 46 
12 ಮುನೇಶ್ವರ ಬ್ಲಾಕ್‌ 20 ಹಾಗೂ 21 7 
ಒಟ್ಟು 412 


(ಸಂಖ್ಯೆ: ವಇ 66 ಹೆಚ್‌ಎಫ್‌ಎ 2021] 


ಗ 


(ವಿ.ಸೋಮಣ್ಣ) 
ವಸತಿ ಸಚಿವರು. 


